ಕರ್ನಾಟಕ ವಿಧಾನಸಭೆ 
ಹದಿನಾಲ್ಕನೇ ವಿಧಾನಸಭೆ 
(ಆರನೇ ಅಧಿವೇಶನ) 
ಕಾರ್ಯಕಲಾಪಗಳ ಪಟ್ಟ 


ಗುರುವಾರ, ದಿನಾಂಕ 12ನೇ ಫೆಬ್ರವರಿ. 2೦15 
(ಸಮಯ: ಬೆಳಗ್ಗೆ 1.೦೦ ಗ೦ಟೆಗೆ) 


1 ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ 


"2೦15ರ ಫೆಬ್ರವರಿ ೦೨ರಂದು ವಿಧಾನಮಂಡಲದ ಉಭಯ ಸದನಗಳ 
ಸದಸ್ಯರನ್ನುದ್ದೇಶಿಸಿ ದಯಪಾಅಸಿದ ಭಾಷಣಕ್ಕಾಗಿ ಈ ಅಧಿವೇಶನದಲ್ಲ ಸೇರಿರುವ 
ವಿಧಾನಸಭೆಯ ಸದಸ್ಯರಾದ ನಾವು ಮಾನ್ಯ ರಾಜ್ಯಪಾಲರಿಗೆ ಕೃತಜ್ಞತಾಪೂರ್ವಕವಾದ 
ವಂದನೆಗಳನ್ನು ಸಮರ್ಪಿಸಲು ಅಪ್ಪಣೆ ಕೋರುತ್ತೇವೆ" ಎ೦ದು ದಿನಾಂಕ ೦೭ನೇ ಫೆಬ್ರವರಿ 


೦೦15ರಂದು ಶ್ರೀ ಬಸವರಾಜ ರಾಯರೆಡ್ಡಿಯವರು ಸೂಚಿಸಿದ ಪ್ರಸ್ತಾವದ ಮೇಲೆ 


ಮುಂದುವರೆದ ಚರ್ಚೆ. 
| ಐ. ಅರ್ಧ ಗಂಟಿ ಕಾಲಾವಧಿ ಚರ್ಚೆ | 


ಶ್ರೀ ಬಸವರಾಜ ರಾಯರೆಡ್ಡಿ ಅವರು "ರಾಜ್ಯದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಲು 
ಮಾಡಿಕೊಂಡಿರುವ ಒಡಂಬಡಿಕೆ" ಬಗ್ಗೆ ದಿನಾಂಕ:೦3.೦೨.೨೦15ರಂದು ಸದನದಲ್ಲ 
ಉತ್ತರಿಸುವ ಪ್ರಶ್ನೆಗಳ ಒಂದನೇ ಪಟ್ಟಯಲ್ಲನ ಪ್ರಶ್ನೆ ಸಂಖ್ಯೆ: (4(೦8)ಕ್ಕೆ ಒದಗಿಸಿರುವ 
ಉತ್ತರಕ್ಕೆ ಸಂಬಂಧಿಸಿದಂತೆ ಅರ್ಥ ಗಂಟಿ ಕಾಲ ಚರ್ಚಿಸುವುದು. 


3. ಪ್ರಶ್ನೋತ್ತರ | 
ಅ) ಸದನದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಎ೦ಟನೇ ಪಟ್ಟ 
ಆ) ದಿನಾಂಕ ೦೨.೦೭.೭೦15ರ ಐದನೇ 
ಪಟ್ಟಿಯಿಂದ ವರ್ಗಾವಣಿಗೊಂಡ ಸಮಾಜ ಕಲ್ಯಾಣ ಹಾಗೂ 
ಶ್ರೀ ಅರಖ್ಯೆಲ್‌ ಶಿವರಾಮ್‌ ಹೆಬ್ಬಾರ್‌ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರು 


ಅವರ ಚುಕ್ಕೆ ಗುರುತಿನ 
ಪ್ರಶ್ನೆ ಸಂಖ್ಯೆ: 68(767) 


ಇ) ಆಂತ ಮೂಲಕ ಉತ್ತರಿಸುವ ಪ್ರಶ್ನೆಗಳು i ಎಂಟನೇ ಪಟ್ಟ 


ಪು.ತಿ.ನೋ.. 


4 ನಿಯಮ 6೨ರ ಮೇರೆಗೆ ಸಾರ್ವಜನಿಕ ಮಹತ್ವದ ಜರೂರು 
ವಿಷಯದ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ 


1. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌, ಗೋವಿಂದ ಎಂ.ಕಾರಜೋಳ, ಬಸವರಾಜ 
ಬೊಮ್ಮಾಯಿ. ಕೆ.ಜ.ಬೋಪ ಪಯ್ಯ. ಡಿ.ಎನ್‌. ಜೀವರಾಜ್‌ ಹಾಗೂ ಇತರರು ಪಶ್ಚಿಮ ಘಟ್ಟಗಳ 
ಸಂರಕ್ಷಣ ಕುರಿತು ಡಾ| ಕಸ್ತೂರಿ ರಂಗನ್‌ ನೀಡಿರುವ ವರದಿಯ ಅನುಷ್ಠಾನಕ್ಕೆ ಜಟ 
ಮಾಡದೇ ಸರ್ಕಾರವು ತನ್ನ ಆಕ್ಷೇಪಣಿ ಸಲ್ಲಸಿ ಈ ವರದಿ ಅನುಷ್ಠಾನದಿಂದ ಪಶ್ಚಿಮ 
ಘಟ್ಟಗಳಗೆ ತಡ ತ ಜಲ್ಲೆಗಳ ಜನರಿಗೆ ಅನ್ಯಾಯವಾಗದಂತೆ. ಮತ್ತು ಅವರನ್ನು 
ಒಕ್ಕಲೆಜ್ಜಸ ದಂತೆ ತಡೆಯುವ ಬಗ್ಗೆ ಚರ್ಚೆ. 


2. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌. ಜ.ಎನ್‌. ವಿಜಯಕುಮಾರ್‌. ವಿಶ್ವೇಶ್ವರ ಹೆಗಡೆ 
`ಕಾಣೇರಿ, ಅಪ್ಪಚ್ಚು ರಂಜನ್‌, ಯು.ಜ.ಬಣಕಾರ್‌, ಪಿಟ. ರವಿ ಹಾಗೂ ಜಪ ರಾಜ್ಯದಲ್ಲಿ 
ಅಕ್ರಮವಾಗಿ ಕಟು ಗಣಿಗಾರಿಕೆ ಅವ್ಯಾಹತವಾಗಿ ನಡೆಯುತ್ತಿರುವುದರಿಂದ ರಾಜ್ಯ 
ಸರ್ಕಾರಕ್ಕೆ ನಷ್ಟವುಂಬಾಗುತ್ತಿದ್ದು, ಸದರಿ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಲು ಕ್ರಮ 
ಕೈಗೊಳ್ಳುವ ಬಗ್ಗೆ ಚರ್ಚೆ 


3. ಶ್ರೀಯುತರುಗಳಾದ ಎಲ್‌.ಎ. ರವಿಸುಬ್ರಮಣ್ಯ, ಎಸ್‌. ರಘು. ಎಸ್‌.ಆರ್‌. ವಿಶ್ವನಾಥ್‌. 
ಜ.ಎನ್‌. ವಿಜಯಕುಮಾರ್‌, ಎಂ. ಸತೀಶ್‌ ರೆಡ್ಡಿ ಮತ್ತು ಎ೦. ಕೃಷ್ಣಪ್ಪ ಆರುಗಳು 
ಬೆಂಗಳೂರು ಮಹಾನಗರ ಪಾಅಕೆಯನ್ನು ಬೃಹತ್‌ ಬೆಂಗಳೂರು ಮಹಾನಗರ 
ಪಾಅಕೆಯನ್ನಾಗಿ ಪರಿವರ್ತಿಸಿದ ನಂತರವೂ. ಜ.ಬ.ಎಂ.ಪಿ.ಯಲ್ಲರುವ ಹಲವು 
ವಿಭಾಗಗಳ. ಒಂದಕ್ಕೊಂದು ಸಮನ್ವಯತೆ ಇಲ್ಲದಿರುವುದರಿ೦ದ ಬೆ೦ಗಳೂರು ನಗರದ 
ಅಭಿವೃದ್ಧಿಗೆ ತೊ೦ದರೆಯಾಗುತ್ತಿರುವ ಬಗ್ಗೆ ಚರ್ಚೆ. 


4. ಶ್ರೀಯುತರುಗಳಾದ ಜಗದೀಶ ಶೆಟ್ಟರ್‌. ಆರ್‌. ಅಶೋಕ್‌.ಬಸವರಾಜ ಬೊಮ್ಮಾಯಿ. 
ಗೋವಿಂದ ಎಂ. ಕಾರಜೋಳ, ಕೆ.ಜ.ಬೋಪ ಪಯ್ಯ ಹಾಗೂ ಇತರರು ರಾಜ್ಯದ ಹಲವಾರು 
ಜಿಲ್ಲೆಗಳಲ್ಲಿ. ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊ೦ಡು ವ್ಯವಸಾಯ 
ಮಾಡುತ್ತಿರುವ ಸಣ್ಣ ರೈತರುಗಳನ್ನು ತರವುಣೊಳಸುತ್ತಿರುವುದರಿಂದ ಉಂಟಾಗಿರುವ 
ಆತಂಕದ ಪರಿಸ್ಥಿತಿಯ ಬಗ್ಗೆ ನಡೆದ ಚರ್ಚೆಗೆ ಸರ್ಕಾರದ ಉತ್ತರ. 


| ಗಮನ ಸೆಳೆಯುವ ಸೂಚನೆಗಳು 


1. ಶ್ರೀ ಮಧು ಎಸ್‌. ಬಂಗಾರಪ್ಪ ಅವರು ಶಿವಮೊಗ್ಗ ಜಲ್ಲೆ ಸೊರಬ ತಾಲ್ಲೂಕಿನಲ್ಲ ಕಚವಿ ಏತ 
ನೀರಾವರಿ ಯೋಜನೆಯು ಮಂ೦ಜೂರಾಗಿದ್ದರೂ, ಕಾಮಗಾರಿ ಪ್ರಾರಂಭವಾಗದಿರುವ ಬಗ್ಗೆ 
ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


ಪು.ತಿ.ನೋ.. 


2.ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು ಚಿ೦ತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ಟಿಯಲ್ಲ ಸುಮಾರು 
4೦೦ ಹಳ್ಳಗಳದ್ದು, ಇಲ್ಲನ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲದಿರುವ 
ಬಗ್ಗೆ ಮಾನ್ಯ ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ 
ಸೆಳೆಯುವುದು. 


ಉ 


ಅತಿವೃಷ್ಟಿಯ೦ದ ಬಸವಕಲ್ಯಾಣ ತಾಲ್ಲೂಕಿನಾದ್ಯ೦ತ ಅಪಾರ ಬೆಳೆ ಹಾಗೂ ಆಸ್ತಿ 
ನಾಶವಾಗಿರುವುದರಿ೦ದ. ಸಂಕಷ್ಟದಲ್ಲಿರುವ ರೈತರಿಗೆ ಇದುವರೆಗೂ ಪರಿಹಾರ ನೀಡದಿರುವ 
ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


3.ಶ್ರೀ ಮಲ್ಪಕಾರ್ಜುನ ಸಿದ್ರಾಮಪ್ಪ ಖೂಬಾ ಅವರು ೨೦13-14ನೇ ಸಾಅನಲ್ಲ 


4. ಶ್ರೀ ಬಸವರಾಜ್‌ ಬೊಮ್ಮಾಂ ಅವರು ಕೇಂದ್ರ ಸರ್ಕಾರವು ತೆಲಂಗಾಣ ಮತ್ತು 
ಸೀಮಾಂಧ್ರ ರಾಜ್ಯಗಳ ರಚನೆಯ ಸಂದರ್ಭದಲ್ಲ ಹೊರಡಿಸಿರುವ ಕಾನೂನಿನಲ್ಲಿ . ಕೃಷ್ಣಾ 
ನದಿ ನೀರಿನ ಹಂಚಿಕೆಯ ಕರ್ನಾಟಕದ ಮೇಲೆ ಆಗುವ ಪರಿಣಾಮ ಹಾಗೂ ಕೃಷ್ಣಾ 
ಟ್ರಬ್ಯೂನಲ್‌-2ರಲ್ಲ ಒಳಗೊಂಡಿರುವಂತಹ ಆದೇಶಗಳ ಕಾನೂನಿನ ಸ್ಥಿತಿ ಗತಿಗಳ ಬಗ್ಗೆ 
ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


5, ಶ್ರೀ ಸಿ.ಎನ್‌.ಬಾಲಕೃಷ್ಣ. ಹೆಚ್‌.ಡಿ. ರೇವಣ್ಣ ಮತ್ತು ಮಧು ಎಸ್‌. ಬ೦ಗಾರಪ್ಪ ಅವರುಗಳು 
ರಾಜ್ಯದಲ್ಲ ಕಳೆದ ಮೂರು ವರ್ಷಗಳ೦ದ ಸಣ್ಣ ನೀರಾವರಿ ಇಲಾಖೆಯಲ್ಲ 4702 
ಲೆಕ್ಕಶೀರ್ಷಿಕೆಯಡಿಯಲ್ಲ ಸುಮಾರು 45.೦೦ಕೋಟ ರೂಪಾಯಿಗಳ ಕಾಮಗಾರಿಗಳ ಚಲ್ಲು 
ಪಾವತಿಗೆ ಬಾಕಿಯಿರುವ ಬಗ್ಗೆ ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


6. ಶ್ರೀಯುತರುಗಳಾದ ಹೆಚ್‌.ಡಿ. ಕುಮಾರಸ್ವಾಮಿ. ಸಾ.ರಾ.ಮಹೇಶ, 
ಕೆ.ಎಂ.ಶಿವಅ೦ಗೇಗಳರಿಡ, ಎನ್‌.ಹೆಚ್‌.ಕೋನರೆಣ್ಡಿ ಹಾಗೂ ಇತರರು ರಾಜ್ಯದಲ್ಲರುವ 
ಅಂಗನವಾಡಿ ಕಾರ್ಯಕರ್ತರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಜಲ್ಲಾಧಿಕಾರಿಗಳ 
ಕಛೇರಿಗಳ ಮುಂದೆ ಧರಣಿ ನಡೆಸುತ್ತಿರುವ ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ. ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ ಸಬಲೀಕರಣ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 


7. ಶ್ರೀ ಕೆ.ಆರ್‌. ರಮೇಶ್‌ಕುಮಾರ್‌ ಅವರು ರಾಜ್ಯದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಲು 
ಉತ್ಪಾದಕರ ಸಹಕಾರ ಸಂಘಗಳು ಹಾಗೂ ಮುಜರಾಯಿ ಇಲಾಖೆಗೆ ಸೇರಿದ ಹಣವನ್ನು 
ಸಹಕಾರಿ ಸ೦ಸ್ಥೆಗಳಲ್ಲ ಠೇವಣಿ ಇಡಲು ಅವಕಾಶ ಇಲ್ಲದಂತೆ ಜಾರಿಯಲ್ಲರುವ ಸರ್ಕಾರಿ 
ಸುತ್ತೋಲೆಯನ್ನು ಹಿ೦ತೆಗೆದುಕೊಳ್ಳುವ ಬಗ್ಗೆ ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರ 
ಗಮನ ಸೆಳೆಯುವುದು. 


ಪು.ತಿ.ನೋ.. 


8. ಶ್ರೀ ಗೋವಿಂದ ಎ೦ಂ.ಕಾರಜೋಳ ಅವರು ರಾಜ್ಯದ 28 ಜಲ್ಲೆಗಳಲ್ಲ 2೦12-13 ಮತ್ತು 
೨೦13-14ನೇ ಸಾಅನಲ್ಲಿ 10649೨ ಜೀತದಾಳುಗಳು ತಮ್ಮ ಜಡುಗಡೆಗೆ ಮತ್ತು 
ಪುನರ್ವಸತಿಗಾಗಿ ಅರ್ಜ ಸಲ್ಲಸಿದ್ದರೂ ಇದುವರೆವಿಗೂ ಕ್ರಮಕೈಗೊಳ್ಳದಿರುವ ಬಗ್ಗೆ ಮಾನ್ಯ 
ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


೨. ಶ್ರೀ ಎಂ.ಜೆ. ಅಪ್ಪಾಜಿ ಅವರು ಶಿವಮೊಗ್ಗ ಅಲ್ಲೆ ಭದ್ರಾವತಿ ನಗರಕ್ಕೆ ಹೊಂದಿಕೊಂಡಂತೆ 
ಇರುವ ಭದ್ರಾ ನದಿ ದಂಡೆಯ ಎರಡು ಭಾಗಗಳ ತಡೆಗೋಡೆಗಳಲ್ಲ ಜರುಕು ಮೂಡಿದ್ದು 
ಇದರಿಂದ ಅಪಾಯ ಸಂಭವಿಸುವ ಮೊದಲೇ ತಡೆಗೋಡೆಯನ್ನು ದುರಸ್ತಿಗೊಳಸುವ ಬಗ್ಗೆ 
ಮಾನ್ಯ ಸಣ್ಣ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


10. ಶ್ರೀ ಹೆಚ್‌.ಸಿ. ಬಾಲಕೃಷ್ಣ ಅವರು ಮಾಗಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ರಾಮನಗರ 
ತಾಲ್ಲೂಕು ಬಡದಿ ಹೋಬಳ., ಬೈರಮಂಗಳ ಕೆರೆಗೆ ಬೆಂಗಳೂರಿನಿಂದ ಹರಿದು ಬರುವ 
ವೃಷಭಾವತಿ ನದಿಯ ಕಲುಷಿತ ನೀರನ್ನು ಶುದ್ಧೀಕರಣ ಮಾಡಿ ಕೆರೆಗಳಗೆ ನೀರು 
ತು೦ಟಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ವು 
— 


. ಶ್ರೀಯುತರುಗಳಾದ ಹೆಚ್‌.ಕೆ. ಕುಮಾರಸ್ವಾಮಿ, ಹೆಚ್‌.ಡಿ.ರೇವಣ್ಣ ಮತ್ತು ಸಿ.ಎನ್‌. 
ಬಾಲಕೃಷ್ಣ ಅವರುಗಳು ಸಮಾಜ ಕಲ್ಯಾಣ ಹಿ೦ದುಳದ ವರ್ಗಗಳ ಕಲ್ಯಾಣ ಇಲಾಖೆಯ 
ವ್ಯಾಪ್ಲಿಯಲ್ಲ ಬರುವ ವಿದ್ಯಾರ್ಥಿ ನಿಲಯಗಳಗೆ ಆಹಾರ ಪದಾರ್ಥಗಳನ್ನು ಸರಬರಾಜು 
ಮಾಡಲು ಈ ಹಿಂದೆ ಜಲ್ಲಾ ಪಂಚಾಯತ್‌ ಪ್ಯಾಪಿಗಿದ್ದ ಟೆಂಡರ್‌ ಕರೆಯುವ 
ಅಧಿಕಾರವನ್ನು ಆಯುಕ್ತರ ಕಛೇರಿಯ ವ್ಯಾಪ್ಲಿಗೆ ತಗೆದುಕೊ೦ಡಿರುವ ಬಗ್ಗೆ ಮಾನ್ಯ 
ಸಮಾಜ ಕಲ್ಯಾಣ ಹಾಗೂ ಹಿ೦ದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


12. ಶ್ರೀ ಹೆಚ್‌.ಪಿ. ಮಂಜುನಾಥ ಅವರು ಕರ್ನಾಟಕ ಗೃಹ ಮ೦ಡಳಯಂ೦ದ 2೦೦8ರಿಂದ 
೨೦13ನೇ ಆರ್ಥಿಕ ಸಾಅನವರೆಗಿನ ಅವಧಿಯ ಭೂ ಖರೀದಿ. ಭೂ ಸ್ವಾಧೀನ ಮತ್ತು 
ಅಭಿವೃದ್ಧಿ ಹಾಗೂ ನಿವೇಶನಗಳ/ಮನೆಗಳ/ಫ್ಲಾಟ್‌ಗಳ ಹಂಚಿಕೆ ವಿಚಾರವಾಗಿ ಭಾರತ ಲೆಕ್ಚ 
ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರು ಸಲ್ಲಸಿರುವ ವರದಿಯನ್ಹಯ 
ಮಂಡಳಯ ಅಸಮರ್ಪಕ ಕಾರ್ಯ ನಿರ್ವಹಣೆಯಿ೦ದ ಕರ್ನಾಟಕ ಗೃಹ ಮಂಡಳ ಹಾಗೂ 
ಸರ್ಕಾರಕ್ಕೆ ಆಗಿರುವ ನಷ್ಟ ಮತ್ತು ರೈತರಿಗೆ ಆಗಿರುವ ವಂಚನೆಯ ಬಗ್ಗೆ ಮಾನ್ಯ ವಸತಿ 
ಸಚಿವರ ಗಮನ ಸೆಳೆಯುವುದು. 


13.ಕ್ರೀ ಎಸ್‌. ಭೀಮಾ ನಾಯಕ್‌ ಅವರು ಬಳ್ಳಾರಿ ಜಲ್ಲೆ ಹಗರಿಬೊಮ್ಮನಹಳ್ಳಿ ತಾಲ್ಲೂಕಿನಲ್ಲ 
ಕಳೆದ ಮುಂಗಾರು ಹಂಗಾಮಿನಲ್ಲಿ ಅತಿವೃಷ್ಟಿಯಿಂದ ಈರುಳ್ಳಿ ಬೆಳೆದ ರೈತರು ನಷ್ಟ 
ಅನುಭವಿಸುತ್ತಿರುವುದರಿ೦ದ ಈ ರೈತರಿಗೆ ಪರಿಹಾರ ಮತ್ತು ಬೆಳೆಗೆ ಬೆಂಬಲ ಬೆಲೆ 
ಘೋಷಿಸುವ ಬಗ್ಗೆ ಮಾನ್ಯ ಕೃಷಿ ರಾಜ್ಯ ಸಚಿವರ ಗಮನ ಸೆಳೆಯುವುದು. 
ಪು.ತಿ.ನೋ,. 


14. ಶ್ರೀಯುತರುಗಳಾದ ಎನ್‌.ಹೆಚ್‌. ಕೋನರಡ್ಡಿ ಮತ್ತು ಬ.ಬಿ. ನಿ೦ಗಯ್ಯ ಅವರುಗಳು ಕೃಷ್ಣ 
ಭಾಗ್ಯ ಜಲ ನಿಗಮದ ಮುಳುವಾಡ ಹಾಗೂ ನಂದವಾಡ ಏತ ನೀರಾವರಿ ಯೋಜನೆಗಳಗೆ 
ಕರ್ನಾಟಕ ಪಾರದರ್ಶಕ ಕಾಯ್ದೆಯನ್ನು ಉಲ್ಲಂಘಿಸಿ ಅಸಮರ್ಥ ಹಾಗೂ ತಾಂತ್ರಿಕ 
ಪರಿಣಿತರಲ್ಲದ ಗುತ್ತಿಗೆದಾರರಿಗೆ ರಯ ನೀಡಿರುವ ಖಗ್ಗೆ ಮಾನ್ಯ ಭಾರಿ ಮತ್ತು 
ಮಧ್ಯಮ ನೀರಾವರಿ ಸಚಿವರ ಗಮನ ಸೆಳೆಯುವುದು. 


15. ಡಾ| ಸಿ.ಎನ್‌. ಅಶ್ವತ್ಥನಾರಾಯಣ ಮತ್ತು ಶ್ರೀ ಎಂ. ಸತೀಶ್‌ ರೆಡ್ಡಿ ಅವರುಗಳು 
ರಾಜರಾಜೇಶ್ವರಿ ನಗರ ಇರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ode ಮಹಾನಗರ 
ಪಾಅಕೆಯ ದಾಖಲೆ-ಕಡತ ಹ ಇನ್ನಿ ತರ ಕಾಗದ ಪತ್ರಗಳು ದಿನಾ೦ಕ: 
27.12.2೦14ರಂದು ಖಾಸಗಿ ಕಟ್ಟಡದಲ್ಲ ಚಯ ದಾಳಯಂದ ಪತ್ತೆಯಾಗಿರುವ 
ಬಗ್ಗೆ ಮಾನ್ಯ ಮುಖ್ಯಮಂತ್ರಿಯವರ ಗಮನ ಸೆಳೆಯುವುದು. 


ಹಿ. ಓ೦ಪ್ರಕಾಶ 
ಕಾರ್ಯದರ್ಶಿ 


